


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ (ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೦, ೨೦೧೨ (ಮಾರ್ಗಶಿರ ೨೯, ಶಕ ವರ್ಷ ೧೯೩೪)| ಸಂಚಿಕೆ ೫೦ 








ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ 
ನಿಯಮಗಳು 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 934 ವೆಚ್ಚ-12/12 ಬೆಂಗಳೂರು, ದಿನಾಂಕ: 05-11-2012. 


ನವೆಂಬರ್‌ 14 ರಿಂದ 27ರವರೆಗೆ ನಡೆಯಲಿರುವ ನವದೆಹಲಿಯ 11೯-2012 ಉತ್ಸವದಲ್ಲಿ ಕರ್ನಾಟಕ ಪೆವಿಲಿಯನ್‌ನ 119101 
Decoration ಕೆಲಸವನ್ನು ಮೆ: ಹ. ೦೩೩ ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 
4(ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ಧೃಡಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ. ಎಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R.659 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 722 ಎಲ್‌ಜಿಬಿ 2012 ಬೆಂಗಳೂರು, ದಿನಾಂಕ: 09-11-2012 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 342 ಎಲ್‌ಜಿಬಿ 2009, ದಿನಾ೦ಕ: 15-12-2009 ಮತ್ತು ಸರ್ಕಾರದ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 342 ಎಲ್‌ಜಿಬಿ 2009 (ಪ). ದಿನಾಂಕ: 19-11-2010 ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕಿಗೆ ರಚಿಸಲಾಗಿದ್ದ 
ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ರದ್ದುಪಡಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1ಸೆಕ್ಟನ್‌ 94-ಎ 
ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲ್ಲೂಕು ಬಗರ್‌ ಹುಕುಂ 
ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 

(೧೩೪೫) 


೧೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೧೨ ಭಾಗ - ೪ಎ 














ಕ್ರಸಂ. ಸದಸ್ಯರು 
1 ಶ್ರೀ ವೆಂಕಟಸ್ವಾಮಿ, ಮಾನ್ಯ ಶಾಸಕರು, ದೇವನಹಳ್ಳಿ ವಿಧಾನ ಸಭಾ ಕ್ಷೇತ್ರ ಅಧ್ಯಕ್ಷರು 
2 ಶ್ರೀ ಎಂ. ತಮ್ಮೇಗೌಡ ಬಿನ್‌ ಶ್ರೀ ಮಲ್ಲಿಯಪ್ಪ, ಪಾಪನಹಳ್ಳಿ ಐಬಸಾಪುರ ಅಂಚೆ, ದೇವನಹಳ್ಳಿ ತಾಲ್ಲೂಕು. ಸದಸ್ಯರು (ಸಾಮಾನ್ಯ) 





3 ಶ್ರೀ ಎಸ್‌. ಗುರಪ್ಪ ಬಿನ್‌ ಶ್ರೀ ಸುಬ್ಬಯ್ಯ, ಕಗ್ಗಲಹಳ್ಳಿ, ಬೂದಿಗೆರೆ ಅಂಚೆ, ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು | ಸದಸ್ಯರು (ಪರಿಶಿಷ್ಟ 
ಗ್ರಾಮಾಂತರ ಜಿಲ್ಲೆ. ಜಾತಿ) 





4 ಶ್ರೀಮತಿ ವೀಣಾ ಕೋಂ ಶಿವಪ್ರಸಾದ್‌, ಪೂಜನಹಳ್ಳಿ ಗ್ರಾಮ ಮತ್ತು ಕನ್ನಮಂಗಲ ಅಂಚೆ, ದೇವನಹಳ್ಳಿ | ಸದಸ್ಯರು (ಮಹಿಳೆ) 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

















5 ತಹಶೀಲ್ದಾರರು, ದೇವನಹಳ್ಳಿ ತಾಲ್ಲೂಕು, ದೇವನಹಳ್ಳಿ. ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ) 


೧.೧ 704 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 28 ಎಸ್‌ಎ೦ಆರ್‌ 2012 ಬೆಂಗಳೂರು, ದಿನಾಂಕ: 10-09-2012 
ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 301 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ:- 


(302) ವಿಶ್ವ ಸೇವಾ ಸಮಿತಿ ರೋಟರಿ ಚಾರಿಟೇಬಲ್‌ ಹಾಸ್ಪಿಟಲ್‌, ಶಿರಸಿ -581 401, ಉತ್ತರ ಕನ್ನಡ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವಾ ನಿಯಮಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 


NO. DPAR 28 SMR 2012 BANGALORE, DATED: 10-09-2012 
In exercise of the powers conferred by clause (ff) of rule 3 of the Karnataka Government Servants, (Medical Attendance) 


Rules 1963, the Government of Karnataka hereby adds the following item after item 301 of Schedule | to the said rules, namely:- 
(302) Vishwa Seva Samiti’s Rotary Charitable Hospital, Sirsi-581 401, Uttara Kannada District. 


By order and in the name of the Governor of Karnataka, 
D. Nagesh Phatak 
Under Secretary to Government, 


PR. 660 ಕ 
DPAR (Service Rules-2) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೧೨ ೧೩೪೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 29 ಎಸ್‌ಎಂಆರ್‌ 2012 ಬೆಂಗಳೂರು, ದಿನಾಂಕ: 10-09-2012 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 302 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ:- 


(303) ಸಹಾಯ ಹೋಲಲಿಸ್ಟಿಕ್‌ ಇಂಟಿಗೇಟಿವ್‌ ಹಾಸ್ಪಿಟಲ್‌ ಪ್ರೈವೇಟ್‌ ಲಿಮಿಟೆಡ್‌, 3ನೇ ಮಹಡಿ, ಮಹಾಬೋಧಿ ಮಲ್ಲಿಗೆ ಆಸ್ಪತ್ರೆ, ಟಿ. 
ಮರಿಯಪ್ಪ ರಸ್ತೆ, 1ನೇ ಬ್ಲಾಕ್‌, ಜಯನಗರ, ಬೆ೦ಗಳೂರು-560 011. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವಾ ನಿಯಮಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 29 SMR 2012 BANGALORE. DATED: 10-09-2012 


In exercise of the powers conferred by clause (ff) of rule 3 of the Karnataka Government Servants, (Medical Attendance) 


Rules 1963, the Government of Karnataka hereby adds the following item after item 302 of Schedule | to the said rules, namely:- 


(303) Sahaya Holistic Integrative Hospital Pvt. Ltd., 3° Floor, Mahabodhi Mallige Hospital, 7. Mariappa Road, 1° 
Block Jayanagar, Bangalore -560 011. 


By order and in the name of the Governor of Karnataka, 
D. Nagesh Phatak 
Under Secretary to Government 
PR. 661 DPAR (Service Rules-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 30 ಎಸ್‌ಎಂಆರ್‌ 2012 ಬೆಂಗಳೂರು, ದಿನಾಂಕ: 10-09-2012 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್‌ ಎಫ್‌)ನ ಮೂಲಕ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 303 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ:- 

(304) ವಿಜಯನಗರ ಗ್ಲೋಬಲ್‌ ಹಾಸ್ಟಿಟಲ್‌, ನಂ.46, 17ನೇ ಕ್ರಾಸ್‌, ಮುಖ್ಯ ಬಸ್‌ ಸ್ಟ್ಯಾಂಡ್‌ ಹತ್ತಿರ, ಎಂಸಿ ರೋಡ್‌, ವಿಜಯನಗರ, 


ಬೆಂಗಳೂರು-560 040 


ಸದರಿ ನಿಯಮಗಳ ಷೆಡ್ಯೂಲ್‌ 1ರ ಕ್ರಮ ಸಂಖ್ಯೆ: 194 ರಲ್ಲಿರುವ “ವಿಜಯನಗರ ಹಾಸ್ಪಿಟಲ್‌, 46, 17ನೇ ಕ್ರಾಸ್‌, ಎಂ.ಸಿ.ರೋಡ್‌, 
ವಿಜಯನಗರ, ಬೆಂಗಳೂರು-560 040” ನಮೂದನ್ನು ತೆಗೆದು ಹಾಕಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವಾ ನಿಯಮಗಳು-2) 


೧೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೧೨ ಭಾಗ - ೪ಎ 





PERSONNEL AND ADMINISTRATIVE REFORMS SECRETARIAT 
NOTIFICATION NO. DPAR 30 SMR 2012 BANGALORE. DATED: 10-09-2012 


In exercise of the powers conferred by clause (ff) of rule 3 of the Karnataka Government Servants, (Medical Attendance) 


Rules 1963, the Government of Karnataka hereby adds the following item after item 303 of Schedule | to the said rules, namely:- 


(304) Vijayanagar Global Hospital, No. 46, 17" Cross, Near Main “Bus Stand, MC Road Vijayanagar, Bangalore- 
560 040 


The entries at SI.No.194 “Vijayanagar Hospital, 46, 17" Cross M.C. Road, Vijayanagar, Bangalore-560-040” in the 


Schedule | of the said Rules shall stand deleted. 
By order and in the name of the Governor of Karnataka, 


D. Nagesh Phatak 
Under Secretary to Government 
PR.662 DPAR (Service Rules-2) 


PERSONNEL AND ADMINISTRATIVE REFORMS SECRETARIAT 
NOTIFICATION NO. DPAR 31 SMR 2012 BANGALORE, DATED: 10-09-2012 


In exercise of the powers conferred by clause (ff) of rule 3 of the Karnataka Government Servants, (Medical Attendance) 

Rules 1963, the Government of Karnataka hereby adds the following item after item 304 of Schedule | to the said rules, namely:- 

(305) R.N.S. Hospital (A Unit of R.N.S. Trust) N.H.17, Murudeshwar-581 350, North Kanara. 
By order and in the name of the Governor of Karnataka, 

D. Nagesh Phatak 
Under Secretary to Government 
DPAR (Service Rules-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 31 ಎಸ್‌ಎಂಆರ್‌ 2012 ಬೆಂಗಳೂರು, ದಿನಾಂಕ: 10-09-2012 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್‌ ಎಫ್‌)ನ ಮೂಲಕ 
ಪ್ರದತ್ತವಾದ ಅಧಿಕಾಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 304 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ:- 


(305) ಆರ್‌.ಎನ್‌.ಎಸ್‌. ಹಾಸ್ಪಿಟಲ್‌ (ಆರ್‌.ಎನ್‌.ಎಸ್‌.ಟ್ರಸ್ಟ್‌ ಘಟಕ), ಎನ್‌.ಹೆಚ್‌.17, ಮುರುಡೇಶ್ವರ -581 350, ಉತ್ತರ ಕನ್ನಡ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವಾ ನಿಯಮಗಳು-2) 


PR .663 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 32 ಎಸ್‌ಎಂಆರ್‌ 2012 ಬೆಂಗಳೂರು, ದಿನಾಂಕ: 10-09-2012 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್‌ ಎಫ್‌)ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟ೦ 305 ರ ನಂತರ ಈ ಕೆಳಕಂಡ 
ಐಟಂನ್ನು ಸೇರ್ಪಡೆಗೊಳಿಸಿದೆ:- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೧೨ ೧೩೪೯ 





(306) ಲಕ್ಷ್ಮೀ ಹಾಸ್ಪಿಟಲ್‌, ಬಿ.ಎನ್‌.ಬಿ.ಲಾಡ್ಜ್‌ ಹತ್ತಿರ, ಕೆ.ಎಂ.ರಸ್ತೆ, ದೊಡ್ಡಪೇಟೆ, ಕಡೂರು-577 548, ಚಿಕ್ಕಮಗಳೂರು ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವಾ ನಿಯಮಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 32 SMR 2012 BANGALORE, DATED: 10-09-2012 


In exercise of the powers conferred by clause (ff) of rule 3 of the Karnataka Government Servants, (Medical Attendance) 


Rules 1963, the Government of Karnataka hereby adds the following item after item 305 of Schedule | to the said rules, namely:- 
(306) Lakshmi Hospital, Near B.N.B. Lodge, K.M. Road, Doddapet, Kadur-577 548, Chickmagalur District 


By order and in the name of the Governor of Karnataka, 
D. Nagesh Phatak 
Under Secretary to Government 
PR.664 DPAR (Service Rules-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 33 ಎಸ್‌ಎಂಆರ್‌ 2012 ಬೆಂಗಳೂರು, ದಿನಾಂಕ: 15-09-2012 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್‌ ಎಫ್‌)ನ ಮೂಲಕ 
ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 306 ರ ನಂತರ ಈ ಕೆಳಕಂಡ 
ಐಟಂನ್ನು ಸೇರ್ಪಡೆಗೊಳಿಸಿದೆ:- 


(307) ಬಸವರಾಜ್‌ ಹಾಸ್ಪಿಟಲ್‌, ನೃಪತುಂಗ ಬಡಾವಣೆ, ಹಿರಿಯೂರು-577 598, ಚಿತ್ರದುರ್ಗ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವಾ ನಿಯಮಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 33 SMR 2012 BANGALORE, DATED: 15-09-2012 


In exercise of the powers conferred by clause (ff) of rule 3 of the Karnataka Government Servants, (Medical Attendance) 


Rules 1963, the Government of Karnataka hereby adds the following item after item 306 of Schedule | to the said rules, namely:- 
(307) Basavaraj Hospital, Nrupathunga Extension, Hiriyur-577 598, Chitradurga District. 


By order and in the name of the Governor of Karnataka, 
D. Nagesh Phatak 
Under Secretary to Government 
PR.665 DPAR (Service Rules-2) 


೧೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೧೨ ಭಾಗ - ೪ಎ 





ಕಾರ್ಮಿಕ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ: ಕಾಇ 43 ಎಲ್‌ಎಂಡಬ್ಲೂ ಕೆ 2012 ಬೆ೦ಗಳೂರು, ದಿನಾಂಕ: 19-11-2012. 


ಕರ್ನಾಟಕ ರಾಜ್ಯ ಕನಿಷ್ಟ ವೇತನ ಸಲಹಾ ಮಂಡಳಿಯನ್ನು ಪುನರ್‌ ರಚಿಸಿರುವ ಅಧಿಸೂಚನೆ ಸಂಖ್ಯೆ: ಕಾಇ 86 ಎಲ್‌ಎಂಡಬ್ಲ್ಯೂ 
2011, ದಿನಾ೦ಕ: 18-05-2012 ರಲ್ಲಿ ಕ್ರಮ ಸಂಖ್ಯೆ 7ರ ನಂತರ ಈ ಕೆಳಗಿನ ಇಬ್ಬರನ್ನು ಮಾಲೀಕ ಪ್ರತಿನಿಧಿ ಮತ್ತು ಕಾರ್ಮಿಕ ಪ್ರತಿನಿಧಿಯನ್ನಾಗಿ 
ಸೇರ್ಪಡೆ ಮಾಡಲಾಗಿದೆ. 





ಮಾಲೀಕರ ಪ್ರತಿನಿಧಿ: 





8 ಶ್ರೀ ಎನ್‌. ಬೋಸ್‌ ಮಂದಣ್ಣ ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ಪ್ಲಾಂಟರ್ಸ್‌ ಅಸೋಸಿಯೇಷನ್‌, ಪಿ.ಬಿ. ನಂ. 18, | ಸದಸ್ಯರು 
ಸ್ಪೆನ್ಸರ್‌ ರಸ್ತೆ, ಚಿಕ್ಕಮಗಳೂರು-577 101 





ಕಾರ್ಮಿಕ ಪ್ರತಿನಿಧಿ: 





8 ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು, ಗಾರ್ಮೆಂಟ್ಸ್‌ ಅಂಡ್‌ ಟೆಕ್ಸ್‌ ಟೈಲ್ಸ್‌ ವರ್ಕರ್ಸ್‌ ಯೂನಿಯನ್‌ ನಂ.17/, ಮೊದಲನೇ | ಸದಸ್ಯರು 


“ರಿಯ 


ಮಹಡಿ, ಹೊಸಗುಡ್ಡದಹಳ್ಳಿ ಬಸ್‌ ನಿಲ್ದಾಣದ ಹತ್ತಿರ, ಮೈಸೂರು ರಸ್ತೆ, ಬೆಂಗಳೂರು-560 026 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಭುದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ. 


PR .666 


LAW, JUSTICE AND HUMAN RIGHTS SECRETARIAT 
NOTIFICATION-lI 
NO: LAW 15 HRC 2012 BANGALORE, DATED: 16'” NOVEMBER, 2012 


In exercise of the powers conferred on me under sub-section (1) of Section 22 of the Protection of Human Rights Act, 
1993 (Central Act No: 10 of 1994) and after obtaining the recommendations of the Committee specified in the proviso to sub-Section 
(1) of Section 22, |, H.R. Bhardwaj, Governor of Karnataka, hereby appoint Smt. Meera Saksena, IAS (Retired as the Member of 


the Karnataka State Human Rights Commission. 
H.R. BHARDWAJ 
GOVERNOR OF KARNATAKA 
By order and in the name of the Governor of Karnataka 
K.G.V. Murthy 
Special Secretary to Government (Inter-State Water Disputes & HR), 


PR. 668 
Deptt. of Law, Justice and Human Rights given under my hand and seal 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 67 ಎಲ್‌ಜಿಕೆ 2012 ಬೆಂಗಳೂರು, ದಿನಾಂಕ: 19-11-2012. 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964, ಕಲಂ 94(ಎ)(1)ರ ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕೋಲಾರ ಜಿಲ್ಲೆಯ 
ಶ್ರೀನಿವಾಸಪುರ ತಾಲ್ಲೂಕು, ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೆಳಕಂಡ ವ್ಯಕ್ತಿಗಳೊಂದಿಗೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ರಚಿಸಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೧೨ ೧೩೫೧ 






































ಕ್ರಮ 
ಹೆಸರು ಮತ್ತು ವಿಳಾಸ ಪ್ರವರ್ಗ 
ಸಂಖ್ಯೆ > 
1 ಶ್ರೀ ಜಿ.ಕೆ. ವೆಂಕಟ ಶಿವರೆಡ್ಡಿ ವಿಧಾನಸಭಾ ಸದಸ್ಯರು ವಿಧಾನ ಸಭಾಕ್ಷೇತ್ರ ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ. ಅಧ್ಯಕ್ಷರು 
5 ಶ್ರೀ ವಿ. ಸುಧಾಕರ್‌ ಬಿನ್‌ ಲೇಟ್‌ ವೆಂಕಟರಮಣ, ರಾಯಲ್ಲಾಡು ಗ್ರಾಮ ಮತ್ತು ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು, ಸದಸ್ಯರು 
ಕೋಲಾರ ಜಿಲ್ಲೆ. (ಪರಿಶಿಷ್ಟ ವರ್ಗ) 
ಶ್ರೀಮತಿ ಟಿ.ಎಸ್‌. ಉಮಾದೇವಿ ಕೋಂ ನರಸಪ್ಪ ಯಲ್ಲೂರು ಗ್ರಾಮ ಮತ್ತು ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು, 
3 ಳಳ ಈ ನ ಸದಸ್ಯರು(ಮಹಿಳೆ) 
ಕೋಲಾರ ಜಿಲ್ಲೆ. 
p ಶ್ರೀ ಶಿವಶಂಕರ್‌ ಬಿನ್‌ ಮುನಿನಾರಾಯಣಪ್ಪ, ಬ೦ಗವಾದಿ ಗ್ರಾಮ, ಮಾಸ್ತೇನಹಳ್ಳಿ ಅಂಚೆ ಕಸಬಾ ಹೋಬಳಿ, ಸದಸ್ಯರು 
ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ. (ಸಾಮಾನ್ಯ) 
5 ತಹಶೀಲ್ದಾರರು, ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 671 


ಕಂದಾಯ ಇಲಾಖೆ.(ಭೂ.ಮಂ-1) 


LAW, JUSTICE AND HUMAN RIGHTS SECRETARIAT 
NOTIFICATION-I 
NO: LAW 15 HRC 2012 BANGALORE, DATED: 16™ NOVEMBER, 2012 


In exercise of the powers conferred on me under sub-section (1) of Section 22 of the Protection of Human Rights Act, 
1993 (Central Act No: 10 of 1994) and after obtaining the recommendations of the Committee specified in the proviso to sub-Section 
(1) of Section 22, |, H.R. Bhardwaj, Governor of Karnataka, hereby appoint Sri Chandrashekar Gurubasappa Hungund, Retired 
District & Sessions Judge as the Member of the Karnataka State Human Rights Commission. 


H.R. BHARDWAJ 
GOVERNOR OF KARNATAKA 


By order and in the name of the Governor of Karnataka 
K.G.V. Murthy 
Special Secretary to Government (Inter-State Water Disputes & HR), 
PR. 667 | ( 
Deptt. of Law, Justice and Human Rights given under my hand and seal 


TRANSPORT SECRETARIAT 
NOTIFICATION 


NO:SARIE 22 SAENI 2012 BANGALORE, DATED: 3-12, 2012 


In exercise of the powers conferred by sub-clause (1) of section -16 of the Karnataka Motor Vehicle Taxation Act, 1957 
(Karnataka Act 35 of 1957) the Government of Karnataka, hereby exempt from payment of Road Tax and also payment of 


Registration fee to the following Official Vehicle of Consulate General of Germany. 


೧೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೧೨ ಭಾಗ - ೪ಎ 





Name of the Foreign 
Representation: Consulate General of Germany. Personal Vehicle: 01 CC 3 (BMW 520 D) 


(* Vehicle No. to be assigned by the jurisdictional ೧.1.೦.) 
By order and in the name of the Governor of Karnataka 
K. BEERESH 
Under Secretary to Government 
PR. 705 Transport Department 
TRANSPORT SECRETARIAT 


NOTIFICATION 
NO:SARIE 21 SAENI 2012 BANGALORE, DATED: 3-12- 2012 


In exercise of the powers conferred by sub-clause (1) of section -16 of the Karnataka Motor Vehicle Taxation Act, 1957 
(Karnataka Act 35 of 1957) the Government of Karnataka, hereby exempt from payment of Road Tax and also payment of 
Registration fee to the following Personal Vehicle of Dr. Thomas Philip Wells, Second Secretary, British Deputy High Commission. 


Name of the Foreign 
Representation: Dr. Thomas Phillip Wells, Second Secretary, British Deputy High Commission. 
Personal Vehicle: 04 CC 3A (Hyundai 120) 


(* Vehicle No. to be assigned by the jurisdictional ೧.1.೦.) 
By order and in the name of the Governor of Karnataka 
K. BEERESH 
PR. 706 Under Secretary to Government 


Transport Department 


TRANSPORT SECRETARIAT 
NOTIFICATION 


NO:SARIE 07 SAENI 2012 BANGALORE, DATED: 26-11- 2012 


At the Southern States Transport Ministers Conference held in Goa on 04/05-02-1997 it was decided that each of the 
Southern States viz Andhra Pradesh, Tamilnadu, Kerala, Maharashtra, Goa and Union Territory of Pondicherry may grant 20 
(Twenty) South India Tourist Permits for contract carriage buses under section 74 of Motor Vehicles Act, 1988 exclusively owned by 
the Tourism Development Corporation of the respective state, without the need for countersignature and on the basis of single point 
tax under intimation to the respective states. 


In view of the above and in exercise of the powers conferred by sub Section (1) of Section 16 of Karnataka Motor Vehicles 
Taxation Act, 1957 (Karnataka Act 35 of 1957), the Government of Karnataka hereby exempts from payment of tax under the said 
Act in respect of 20 (Twenty) contract carriage buses covered by permits granted under section 74 of Motor Vehicles Act, 1988 
owned by each of the State Tourism Development Corporation registered in the states of Andhra Pradesh, Tamilnadu, Kerala, 
Maharashtra, Goa and Union Territory of Pondicherry to ply in the state of Karnataka, subject to the condition that the above said 
states shall give similar exemption from payment of tax in respect of 20 contract carriage buses owned by Karnataka State Tourism 
Development Corporation. 


Provided that such exemption shall not be available in respect of those vehicles plying, picking up and setting down 
passengers in the state of Karnataka. 
By order and in the name of the Governor of Karnataka 
K. BEERESH 
PR. 707 Under Secretary to Government 
Transport Department 


